ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ. ಎಸ್‌.ನಾಗರಾಜ್‌ (ಸ೦ದೇಶ್‌ ನಾಗರಾಜ್‌) ಸ್ಥಳೀಯ 


. ಸಂಸ್ಥೆಗಳ ಕ್ಲೇತ್ರು), 
| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1007 (1113) 
ಉತ್ತರಿಸಬೇಕಾದ ದಿನಾಂಕ 21052021 


ಉತರಿಸಬೇಕಾದವರು ನಗರಾಭಿವೃದ್ದಿ ಸಚಿವರು 
ಕ್ರಮ - 
ಸಂ ಖೆ ಪ್ರಶ್ನೆ ಉತ್ತರ 
ಅ) | ಚಾಮರಾಜನಗರಕ್ಕೆ ಮಾಲಿಂಗ ಮೂಲದಿಂದ ಚಾಮರಾಜ ನಗರಕ್ಕೆ 
ಮಾಲಿಂಗಿಯಿಂದ ಕಾವೇರಿ ನೀರನ್ನು | ಕಾವೇರಿ ನೀರನ್ನು ಸರಬರಾಜು ಮಾಡುವ ಕುರಿತು 


ಸರಬರಾಜು ಮಾಡುವ ಎರಡನೇ 
ಹಂತದ ಯೋಜನೆಗೆ ಮಂಜೂರಾತಿ 
ದೊರಕಿದೆಯೇ? ಯೋಜನೆ ಯಾವ 


ರೂ.276.00 ಕೋಟಿಗಳ ಅಂದಾಜನ್ನು ಕರ್ನಾಟಿಕ 
ನಗರ ಬೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿ ವತಿಯಿಂದ ಸಿದ್ದಪಡಿಸಲಾಗುತ್ತಿದೆ. 


ಹಂತದಲ್ಲಿದೆ; (ವಿವರಗಳನ್ನು 
ಒದಗಿಸುವುದು) 
ಆ) | ಚಾಮರಾಜನಗರದಲ್ಲಿ ಎಲ್ಲ ಇಲ್ಲ 


ಬಡಾವಣೆಯ ಮನೆಗಳಿಗೆ ನೂತನ 
ಒಳಚರಂಡಿ ಸಂಪರ್ಕ 
ಕಲ್ಪಿಸಲಾಗಿದೆಯೇ? 


ಚಾಮರಾಜನಗರ ಪಟ್ಟಣದಲ್ಲಿ ಸುಮಾರು 16191 
ಮನೆಗಳಿದ್ದು, ಮೂರು ಮನೆಗಳಿಗೆ 01 ರಿಸೀವಿಂಗ್‌ 
ಛೇಂಬರ್‌ನಂತೆ 5397 ರಿಸೀವಿಂಗ್‌ ಛೇಂಬರ್‌ಗಳು 
ಅವಶ್ಯಕತೆ ಇರುತ್ತದೆ. ಇದರಲ್ಲಿ 9000 ಮನೆಗಳಿಗೆ 
ರಿಸೀವಿಂಗ್‌ ಛೇಂಬರ್‌ಗಳಿದ್ದ ಕಡೆಗಳಲ್ಲಿ ಮನೆ 
ಮಾಲೀಕರೇ ಒಳಚರಂಡಿ ಸಂಪರ್ಕ 
ಕಲ್ಪಿಸಿಕೊಂಡಿರುತ್ತಾರೆ ಹಾಗೂ ರಿಸೀವಿಂಗ್‌ 
ಛೇೇಂಬರ್‌ಗಳು ಇರುವ: ಕಡೆಗಳಲ್ಲಿ 645 ಮನೆಯ 
ಮಾಲೀಕರು ಒಳಚರಂಡಿ ಸಂಪರ್ಕವನ್ನು 
ಪಡೆದುಕೊಳ್ಳಬೇಾಗಿರುತ್ತದೆ. ಸುಮಾರು 6546 
ಮನೆಗಳಿಗೆ ಒಳಚರಂಡಿ ಸಂಪರ್ಕ ಕಲ್ಪಿಸುವ 
ಕಾರ್ಯವನ್ನು ಮಾಲೀಕರುಗಳು ಅವರವರ ಸೃಂತ| 
ಖರ್ಚಿನಲ್ಲಿಯೇ'  ಮಾಡಿಕೊಳಬೇಕಾಗಿರುವುದರಿಂದ 
ಮಾಲೀಕರು ಒಳಚರಂಡಿ ಸಂಚರ್ಕ 
ಪಡದುಕೊಳ್ಳುವುದು ವಿಳ೦ಬವಾಗಿರುತ್ತದೆ , ಎಂದು 
ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ 
ಕೋಶ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 
ರವರು ವರದಿ ಮಾಡಿರುತ್ತಾರೆ. 


ಸ೦ಖ್ಯೆ: ನಅಇ 159 ಯುಎಂ೦ಎಸ್‌ 2021 


a: .ಎ.ಜಿಸವರಾಜ) 
ನಗರಾಭಿವೃದ್ಧಿ ಸಚಿವರು 

(ಬಿ.ಎ. ಬಸವರಾಜಸಿ 

ನಗರಾಭಿವೃದ್ಧಿ ಸಚಿವರ: 


